ಕರ್ನಾಟಕ ವಿಧಾನ ಪರಿಷತ್‌ 


1 ಚುಕ್ಕೆ ಗುರುತ್ತಿಲ್ಲದ ಪ್ರಶ್ನೆಸಂಖ್ಯೆ : 686 
2 ಸದಸ್ಯರಹೆಸರು :  ಶ್ರೀಐವನ್‌ ಡಿ'ಸೋಜಾ 
(ನಾಮನಿರ್ದೇಶನ ಹೊಂದಿದವರು) 
3 ಉತ್ತರಿಸುವದಿನಾಂಕ : 12.03.2020 
4 ಉತ್ತರಿಸುವಸಚಿವರು : ಸನ್ಮಾನ್ಯ ಮುಖ್ಯಮಂತ್ರಿಯವರು 
ಪ್ರಶ್ನೆ ಉತ್ತರ 
(ಅ) | 2019-20ನೇ ಸಾಲಿನಲ್ಲಿ ಕರಾವಳಿ | 2019-20ನೇ ಸಾಲಿನಲ್ಲಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 
ಅಭಿವೃದ್ದಿ ಪ್ರಾಧಿಕಾರಕ್ಕೆ ಎಷ್ಟು | ರೂ. 995.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 
ಅನುದಾನ ಬಿಡುಗಡೆ ಮಾಡಲಾಗಿದೆ. 
(ವಿವರ ಒದಗಿಸುವುದು) ಅನುದಾನದ ವಿವರ ಈ ಕೆಳಕಂಡಂತಿದೆ:- 
(ರೂ. ಲಕ್ಷಗಳಲ್ಲಿ) 
ಪ ಲೆಕ್ಕಶೀರ್ಷಿಕೆ ಬಿಡುಗಡೆಯಾದ 
ಸಂ ¥ ಅನುದಾನ 
2217-80-001-1-06-002 
1 | ಅದಿಕಾರಿಗಳ ವೇತನ) BoE 
& > | 2217-80-001-1-06-003 | A 
(ಸಿಬ್ಬಂದಿಗಳ ವೇತನ) i 
2217-80-001-1-06-011 
3 pl 
ತುಟ್ಕಿಭತ್ಯ) WW 
2217-80-001-1-06-014 
4 f 
(ಇತರೆ ಭತ) | i 
2217-80-001-1-06-021 
5 | (ವೈದ್ಯಕೀಯ ವೆಚ್ಚ ಮರು 3.00 
ಪಾವತಿ) 
6 |2217-80-001-1-06-041 i 
(ಪ್ರಯಾಣ ವೆಚ್ಚಗಳು) p 
2217-80-001-1-06-059 
7 | ಇತರೆವೆಚ್ಚಗಳು) | I 
4217-01-800-0-04-132 
8 (Dorlas Sa) 885.00 
ಒಟ್ಟು 995.00 


ಪ್ರಶ್ನೆ ಉತ್ತರ | 

ಆ) | 2018-19, 2019-20 ರಲ್ಲಿ ಎಷ್ಟು | 2017-18ನೇ ಸಾಲಿನಲ್ಲಿ ಒಟ್ಟು 295 ಕಾಮಗಾರಿಗಳನ್ನು 
ಹೊಸ ಕಾಮಗಾರಿಗಳನ್ನು | ಪ್ರಾಧಿಕಾರದಿಂದ ತೆಗೆದುಕೊಳ್ಳಲಾಗಿದೆ. ಈ ಹೈಕ 185 
ಪ್ರಾಧಿಕಾರದಿಂದ ಕಾಮಗಾರಿಗಳು ಇಲ್ಲಿಯವರೆಗೆ ಜನವರಿ-2020ರ ಅಂತ್ಯಕ್ಕೆ) 
ತೆಗೆದುಕೊಳ್ಳಲಾಗಿದೆ ಎಷ್ಟು | ಮುಕ್ತಾಯಗೊಂಡಿರುತ್ತವೆ ಹಾಗೂ 110 ಕಾಮಗಾರಿಗಳು 
ಸಾತ ಗ ಪುಗತಿಯಲ್ಲಿರುತ್ತವೆ. 
ಪೂರ್ಣಗೊಂಡಿದೆ; ಬಾಕಿ ಇರುವ 
ಕಾಮಗಾರಿಗಳು ಎಷ್ಟು: (ವಿವರ | 2017-18ನೇ ಸಾಲಿನ ಕ್ರಿಯಾಯೋಜನೆಯಲ್ಲಿ ಮಂಜೂರಾದ 
ಒದಗಿಸುವುದು) ಕಾಮಗಾರಿಗಳನ್ನು 2018-19 ಮತ್ತು 2019-20ನೇ ಸಾಲುಗಳಿಗೆ 

ಮುಂದುವರಿಸಲಾಗಿದೆ. 

(ಇ) | ಕರಾವಳಿ ಅಭಿವೃದ್ಧಿ | ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಶ್ರೀ ಪ್ರದೀಪ್‌ ಡಿ'ಸೋಜಾ, 
ಪ್ರಾಧಿಕಾರಕ್ಕೆ ಪೂರ್ಣಕಾಲಿಕ | (ಉಪನಿರ್ದೇಶಕರು, ಸಾಂಖ್ಯಿಕ ಇಲಾಖೆ) ಇವರು ಪೂರ್ಣಕಾಲಿಕ 
ಕಾಯದರ್ಶಿಗಳು ಇಲ್ಲದೆ | ಕಾರ್ಯದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸುತಿದ್ದಾರೆ. 
ಕಾಮಗಾರಿಗಳು 
ವಿಳಂಬಗೊಳ್ಳೃತ್ತಿರುವುದು ಪ್ರಾರಂಭದಿಂದ ಈವರೆಗೆ ಬಿಡುಗಡೆ ಮಾಡಿದ ಅನುದಾನದ ವಿವರ 
ಸಕಾರದ ಗಮನಕ್ಕೆ ಬಂದಿದೆಯೇ: | ಈ ಕೆಳಗಿನಂತಿದೆ. 
ಪ್ರಾರಂಭದಿಂದ ಈವರೆಗೆ (ರೂ. ಲಕ್ಷಗಳಲ್ಲಿ) 
ಬಿಡುಗಡೆ ಮಾಡಿದ ಅನುದಾನ ಆರ್ಥಿಕ | ಹಂಚಿಕೆಯಾದ | ಬಿಡುಗಡೆಯಾದ 
ಎಷ್ಟು (ಪೂರ್ಣ ವಿವರ ವರ್ಷ | ಅನುದಾನದ | ಅನುದಾನ 
ನೀಡುವುದು) 2009-10 100.00 100.00 | 

2010-11 300.00 150.00 
2011-12 300.00 150.00 
2012-13 1000.00 250.00 
2013-14 | 100.00 50.00 
2014-15 100.00 54.20 
2015-16 1000.00 1000.00 
2016-17 1500.00 1500.00 | 
2017-18 1586.00 1586.00 
2018-19 | 994.00 994.00 
2019-20 995.00 995.00 

ಈ ಪ್ರಾಧಿಕಾರದ ಮೂಲ | ಪ್ರಾಧಿಕಾರವನ್ನು ಸ್ಥಗಿತಗೊಳಿಸುವ ಪ್ರಸ್ತಾವನೆ ಸರಕಾರದ ಮುಂದೆ | 
ಉದ್ದೇಶವನ್ನು ಈಡೇರಿಸದೆ | ಇರುವುದಿಲ್ಲ. 
ಪ್ರಾಧಿಕಾರವನ್ನು 
ಸ್ಮಗಿತಗೊಳಿಸುವುದರ ಬಗ್ಗೆ 
ಸರ್ಕಾರ ಗಮನಹರಿಸಿದೆಯೇ? 

ಸಂಖ್ಯೆ:ಪಿಡಿಎಸ್‌ 20 ಪಿಟಿಪಿ 2020 


ನ K i a A 
(ಬಿ.ಎಸ್‌.ಯಡಿಯೂರಪ್ಪ)2 
ಮುಖ್ಯಮಂತ್ರಿ 


